ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ರಾಜ್ಯದ ಬಂದರುಗಳ ಬಗ್ಗೆ 


ಡಾ: ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) 


248 (284) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಬಂದರುಗಳ ಸಂಖ್ಯೆ ಎಷ್ಟು; 
(ಆ) ಮಂಗಳೂರಿನ ಪಣಂಬೂರು ಯೋಜನೆಯು ಯಾವ ವರ್ಷದಲ್ಲಿ ಪ್ರಾರಂಭಗೊಂಡಿತು; 


(ಇ) ಕಳೆದ 03 ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ ಈ ಬಂದರುಗಳಿಂದ ಬಂದಿರುವ ಆದಾಯ ಎಷ್ಟು; 
(ಸಂಪೂರ್ಣ ವಿವರ ನೀಡುವುದು) 


(ಈ) ಪ್ರಸ್ತುತ ಇರುವ ಬಂದರುಗಳನ್ನು ಉನ್ನತೀಕರಿಸಿ ರಾಜ್ಯಕ್ಕೆ ಪ್ರಮುಖವಾಗಿ ಮಂಗಳೂರು ಬಂದರನ್ನು 
ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವಲ್ಲಿ ಸರ್ಕಾರವು ಹಮ್ಮಿಕೊಂಡಿರುವ ಯೋಜನೆಗಳಾವು 
ವು? 


